ಕರ್ನಾಟಕ ರಾಜ್ಯಪತ್ರ 


s 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೩ | 
Volume 153 


ಬೆಂಗಳೂರು, ಗುರುವಾರ, ಆಗಸ್ಟ್ ೧೬ , ೨೦೧೮ ( ಶ್ರಾವಣ ೨೫, ಶಕ ವರ್ಷ ೧೯೪೦ ) 
Bengaluru , Thursday , August 16 , 2018 (Shravana 25 , Shaka Varsha 1940 ) 


ಸಂಚಿಕೆ ೩೩ 
Issue 33 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕೆ. ಜಿ.ಎಫ್ . ನಗರಾಭಿವೃದ್ಧಿ ಪ್ರಾಧಿಕಾರ 
6ನೇ ಕ್ರಾಸ್ ರಾಬರ್ಟ್‌ಸನ್‌ಪೇಟೆ, ಕೆ. ಜಿ.ಎಫ್.-563 122 ಕೋಲಾರ ಜಿಲ್ಲೆ 

ಸಾರ್ವಜನಿಕ ಪ್ರಕಟಣೆ 
ಕ್ರಮ .ಸಂಖ್ಯೆ : ಕೆ.ಜಿ.ಎಫ್ ನಅಪ್ರಾ/ ಮ . ಯೋ ( ಪ್ರ -1)/ ಸಾ. ಪ್ರ/ 2017 -18, ದಿನಾಂಕ : 22 - 03 -2018, 
ವಿಷಯ : ಕೆ. ಜಿ.ಎಫ್. ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆ ( ಪರಿಷ್ಕೃತ-1)ಕ್ಕೆ ಸರ್ಕಾರಕ್ಕೆ ಅಂತಿಮ 

ಅನುಮೋದನೆ ನೀಡಿರುವ ಸಂಬಂಧ ಕೆ. ಟಿ.ಸಿ.ಪಿ. ಕಾಯ್ದೆ -1961ರ ಕಲಂ 13( 4)ರನ್ವಯ ಸಾರ್ವಜನಿಕ ಪ್ರಕಟಣೆ 

ನೀಡುವ ಕುರಿತು. 
ಉಲ್ಲೇಖ : ಸರ್ಕಾರದ ಆದೇಶ ಸಂಖ್ಯೆ: ನಅಇ 248 ಬೆಂರೂಪ್ರಾ 2016 ಬೆಂಗಳೂರು ದಿನಾಂಕ: 02/ 03/2018 . 

ಕೆ. ಜಿ.ಎಫ್ ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆ ( ಪರಿಷತ-1)ಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ - 1961ರ 
ಕಲಂ 13 (3) ರನ್ವಯ ಸರ್ಕಾರದ ಆದೇಶ ಸಂಖ್ಯೆ: ನಅಇ 248 ಬೆಂರೂಪ್ರಾ 2016 ಬೆಂಗಳೂರು ದಿನಾಂಕ: 02 /03/2018ರ ಪ್ರಕಾರ ಸರ್ಕಾರದಿಂದ 
ಅಂತಿಮ ಅನುಮೋದನೆ ದೊರೆತಿರುತ್ತದೆ. ಸರ್ಕಾರದಿಂದ ಅನುಮೋದನೆಯಾಗಿರುವ ಮಹಾಯೋಜನೆ ( ಪರಿಷ್ಕೃತ-1) ರ ನಕ್ಷೆಗಳನ್ನು ಸಾರ್ವಜನಿಕ 
ವೀಕ್ಷಣೆಗಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೆ. ಜಿ.ಎಫ್ ಕಾರ್ಯಾಲಯದಲ್ಲಿ ಪ್ರಚುರ ಪಡಿಸಲಾಗಿದೆ. 
PD - 20 ಅಣ್ಣಪ್ಪ, ಎಂ . ಡಾ || ಸಿ. ಆರ್ . ಮುನಿಸ್ವಾಮಿ 

ಆರ್ . ವೆಂಕಟರಾಮರೆಡ್ಡಿ ( ಅಪ್ಪಿರೆಡ್ಡಿ) 
sc - 35 ನಗರ ಯೋಜನಾ ಸದಸ್ಯರು 

ಆಯುಕ್ತರು 

ಅಧ್ಯಕ್ಷರು 
ನಗರಾಭಿವೃದ್ಧಿ ಪ್ರಾಧಿಕಾರ, ಕೋ . ಚಿ.ಪ್ರ. ನಗರಾಭಿವೃದ್ಧಿ ಪ್ರಾಧಿಕಾರ, ಕೆ. ಜಿ.ಎಫ್. ನಗರಾಭಿವೃದ್ಧಿ ಪ್ರಾಧಿಕಾರ , ಕೆ.ಜಿ.ಎಫ್. 


ಪಟ್ಟಣ ಪಂಚಾಯಿತಿ ಕಾರ್ಯಾಲಯ , ನಾಯಕನಹಟ್ಟಿ 
ದಿನಾಂಕ : 28 - 08 - 2017 ರಂದು ಸೋಮವಾರ ಬೆಳಗ್ಗೆ 11 - 00 ಗಂಟೆಗೆ ಸರಿಯಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನೀಲಮ್ಮ , ಇವರ 
ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆ ನಡವಳಿ 


ಹಾಜರಿ 


ಒಟ್ಟು 


ಗೈರು ಹಾಜರಿ 

60 


ಸದಸ್ಯರು 


16 


| 


| 


16 


ಶಾಸಕರು 


( ೪೪೧) 


೪೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೮ 


ಭಾಗ ೬ 


ಹಾಜರಿ 


ಗೈರು ಹಾಜರಿ 


ఒట్టు 


ಲೋಕಸಭಾ ಸದಸ್ಯರು 


00 


_ 01 


0] 


ನಾಮ ನಿರ್ದೇಶನ ಸದಸ್ಯರು 


- 01 


| 


- 


02 


| 


03 


ವಿಷಯ : | 01 | 

ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಚಿತ್ರದುರ್ಗ ರವರ ಪತ್ರದ ಸಂಖ್ಯೆ : ಜಿನಕೋ /ಸಿಆರ್ - 01/2015 -16 
ದಿನಾಂಕ : 06 - 05 -2017ರ ಮೇರೆಗೆ 


ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ ಎ ಎಸ್ ಪದ್ಧತಿಯಿಂದ ಆಸ್ತಿ ತೆರಿಗೆ ಪಾವತಿ ಪದ್ಧತಿಗೆ ಸಂಬಂಧಿಸಿ 
ದಿನಾಂಕ:- 31-01 - 2017 ರಂದು ವಿಷಯ ಸಂಖ್ಯೆ 06 ರ ತೀರ್ಮಾನದಲ್ಲಿ ಆಸ್ತಿ ತೆರಿಗೆಯನ್ನು ನಿಗಧಿಪಡಿಸುವಲ್ಲಿ 
ವಸತಿ/ ವಾಣಿಜ್ಯ /ಕೈಗಾರಿಕಾ/ನಿವೇಶನಗಳಾಗಿ ವಿಂಗಡಿಸಿ ಪ್ರತ್ಯೇಕವಾಗಿ ತೆರಿಗೆ ದರವನ್ನು , ನಿಗಧಿಪಡಿಸಿರುವುದಿಲ್ಲ. ಆದುದರಿಂದ ಸದರಿ 
ತೀರ್ಮಾನವನ್ನು , ಸರಿಯಾಗಿ ತಿದ್ದುಪಡಿಗೊಳಿಸುವ ಬಗ್ಗೆ . 


ತೀರ್ಮಾನ 


ಮಾನ್ಯ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಚಿತ್ರದುರ್ಗ ಇವರ ಪತ್ರದ ಮೇರೆಗೆ ಕೂಲಂಕುಶವಾಗಿ 
ಚರ್ಚಿಸಲಾಯಿತು. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಪಾವತಿಗೆ ಸಂಬಂಧಿಸಿ ದಿನಾಂಕ: 31 /01 /2017 
ರಂದು ವಿಷಯ ಸಂಖ್ಯೆ : (06) ರ ತೀರ್ಮಾನದಲ್ಲಿ, ತೆರಿಗೆ ಪಾವತಿಯ ಸೊತ್ತುಗಳಾದ ನಿವೇಶನ, ವಸತಿ, ವಾಣಿಜ್ಯ , 
ಕೈಗಾರಿಕೆಗಳಾಗಿ ವಿಂಗಡಿಸಿ ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ರ ನಿಯಮ 102ಎ ರೀತ್ಯಾ ಆಸ್ತಿ ತೆರಿಗೆಯನ್ನು ಪ್ರತಿ 
3 ವರ್ಷಗಳಿಗೊಮ್ಮೆ ತೆರಿಗೆ ದರವನ್ನು ಹೆಚ್ಚಿಸಬೇಕಾಗಿದ್ದು, 2005- 06 ನೇ ಸಾಲಿಗೆ ಕಾಲ್ಪನಿಕವಾಗಿ ನಿಗಧಿಪಡಿಸಿಕೊಂಡು ಪ್ರತಿ 
3 ವರ್ಷಗಳಿಗೊಮ್ಮೆ ತೆರಿಗೆ ದರ ಈ ಕೆಳಕಂಡಂತಿರುತ್ತದೆ. 


세 


ವಸತಿ 


ವಾಣಿಜ್ಯ 


ಕೈಗಾರಿಕೆ 


ನಿವೇಶನ 


ಸಾಲು 


랑 


2005 - 06 


2008 - 09 


2011 -12 | 20 


| 2014 - 15 


1000 ಚ. ಅಡಿಗಳ 

ವರೆಗೆ ಶೇ . 0.1, 
| ಪ್ರತಿ ಸಾವಿರಕ್ಕೆ 

1 ರೂ . ರಂತೆ 


1000 ರಿಂದ 
4000 ಚ. 
ಅಡಿಗಳವರೆಗೆ 
ಶೇ . 0.25, 


| 4000 ಚ. ಅಡಿಗಳ 

ಮೇಲ್ಪಟ್ಟು ಶೇ . 0.2 , 
| ಪ್ರತಿ ಸಾವಿರಗಳಿಗೆ 

20 ರೂ . ನಂತೆ 


5 | 2017 -18 | 22 | 


25 


| 


30 


ಪ್ರತಿ ಲಕ್ಷಕ್ಕೆ 
25 ರೂ . ನಂತೆ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೮ 


೪೪೩ 


ಮೂಲ ಆಸ್ತಿ ತೆರಿಗೆಯ ಮೇಲೆ ಸರ್ಕಾರ ವಿಧಿಸಿದ ಸೆಸ್ಗಳು ಈ ಕೆಳಗಿನಂತಿವೆ 
ಸೆಸ್ ವಿವರ 

ಶೇ . ಸೆಸ್ ದರ 


ಕ್ರ. ಸಂ . 


ಆರೋಗ್ಯ ಸೆಸ್ 


ಗ್ರಂಥಾಲಯ ಸೆಸ್ 


ಭಿಕ್ಷುಕರ ಸೆಸ್ 


ನಗರ ಸಾರಿಗೆ ಸೆಸ್ 


ಮೂಲ ಆಸ್ತಿ ತೆರಿಗೆ, ಸೆಸ್ಗಳೊಂದಿಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 23/ ಟಿಎಂಸಿ /2004/ ದಿನಾಂಕ : 
06/ 01 /2005ರಂತೆ ಘನ ತ್ಯಾಜ್ಯ ನಿರ್ವಹಣೆಯ ಶುಲ್ಕವನ್ನು ವಿಧಿಸಿ ಆದೇಶಿಸಿದೆ. ಅದರಂತೆ ಪಟ್ಟಿ ಈ ಕೆಳಗಿನಂತಿದೆ. 


ಕ್ರ. ಸಂ . 


ವಿವರ 


ಸ್ವತ್ತಿನ ಪ್ರಮಾಣ 


ನ 


ವಾರ್ಷಿಕ ದರ 
( ರೂ ಗಳಲ್ಲಿ) 


ವಾಸದ ಕಟ್ಟಡಗಳಿಗೆ 


1000 ಚ. ಅಡಿಗಳಿಗೆ ಕಡಿಮೆ ಇರುವ ಸ್ವತ್ತಿಗೆ 


120 


1000 ಚ. ಅಡಿಗಳಿಗೆ ಮೇಲ್ಪಟ್ಟು ಇರುವ ಸ್ವತ್ತಿಗೆ 


180 


ವಾಣಿಜ್ಯ ಕಟ್ಟಡಗಳಿಗೆ 


1000 ಚ. ಅಡಿಗಳಿಗೆ ಕಡಿಮೆ ಇರುವ ಸ್ವತ್ತಿಗೆ 


240 


1000 ಚ. ಅಡಿಗಳಿಗೆ ಮೇಲ್ಪಟ್ಟು ಇರುವ ಸ್ವತ್ತಿಗೆ 


600 


ಕಾರ್ಖಾನೆ 


1000 ಚ. ಅಡಿಗಳಿಗೆ ಕಡಿಮೆ ಇರುವ ಸ್ವತ್ತಿಗೆ 


600 


1000 ಚ. ಅಡಿಗಳಿಗೆ ಮೇಲ್ಪಟ್ಟು ಇರುವ ಸ್ವತ್ತಿಗೆ 


900 


1000 ಚ. ಅಡಿಗಳಿಗೆ ಕಡಿಮೆ ಇರುವ ಪ್ರತಿಗೆ 


2400 


ಹೋಟೆಲ್, ಕಲ್ಯಾಣ 
ಮಂಟಪ, ನರ್ಸಿಂಗ್ 
ಹೋಂಗಳಿಗೆ 


1000 ಚ. ಅಡಿಗಳಿಗೆ ಮೇಲ್ಪಟ್ಟು ಇರುವ ಸ್ವತ್ತಿಗೆ 


3000 


ಕಲ್ಯಾಣ ಮಂಟಪಗಳಿಗೆ 


ಮದುವೆ ಮತ್ತು ಆರತಕ್ಷತೆ ಗಳಿಗೆ ಪ್ರತಿ ಸಮಾರಂಭಗಳಿಗೆ 200/ - ರೂ ನಂತೆ ಪಾವತಿಸುವುದು 


ಈ ಮೇಲಿನ ತೆರಿಗೆ ದರ, ಸೆಸ್ , ಘನತ್ಯಾಜ್ಯ ಸೆಸ್ ಒಳಗೊಂಡಂತೆ ಸ್ವಯಂಘೋಷಿತ ಆಸ್ತಿ ತೆರಿಗೆ ಪಾವತಿಯ 
ಪದ್ದತಿಯಲ್ಲಿ ಅಳವಡಿಸಿಕೊಂಡು ದಿನಾಂಕ:31/01/2017ರ ಸಾಮಾನ್ಯ ಸಭೆಯ ವಿಷಯ ಸಂಖ್ಯೆ(6) ತೀರ್ಮಾನವನ್ನು ಈ 
ಮೇಲಿನಂತೆ ತಿದ್ದುಪಡಿಗೊಳಿಸಿ ಮಂಜೂರಾತಿಯಂತೆ ಕ್ರಮ ಕೈಗೊಳ್ಳಲು ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು 


PD - 19 


ಮುಖ್ಯಾಧಿಕಾರಿ 
ಪಟ್ಟಣ ಪಂಚಾಯಿತಿ, ನಾಯಕನಹಟ್ಟಿ 


ಅಧ್ಯಕ್ಷರು, 
ಪಟ್ಟಣ ಪಂಚಾಯಿತಿ, ನಾಯಕನಹಟ್ಟಿ 


R .NI. No. KARBIL/ 2001/ 47147 POSTAL REGN . No. RNPIKA/ BGS / 2202/ 2017 -19 | 
Licensed to post without prepayment WPP No . 297 


೪೪೪ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೮ 
ಪಟ್ಟಣ ಪಂಚಾಯಿತಿ ಕಾರ್ಯಾಲಯ , ಜಗಳೂರು – 577 528 

ಜಿಲ್ಲೆ : ದಾವಣಗೆರೆ 

ಪ್ರಕಟಣೆ 
ನಂ . ಪ. ಪಂ . ಜಗ. ಯೋ .ಪ್ರಾಮಯೋ ( ಪ)/ ಸಿಆರ್ /1 /2018 - 19 , ದಿನಾಂಕ : 26 - 07 - 2018 
(ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಕಲಂ 10 (1) ರನ್ವಯ ) 


ಜಗಳೂರು ಪಟ್ಟಣದ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಜಗಳೂರು ಪಟ್ಟಣಕ್ಕೆ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ 
ಮಹಾಯೋಜನೆ ( ಪರಿಷ್ಕೃತ) - 1 ತಯಾರಿಸಿ ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಬೇಕಾಗಿರುವುದರಿಂದ ಯಾವುದಾದರೂ ಸಲಹೆ ಸೂಚನೆಗಳಿದ್ದಲ್ಲಿ ಈ 
ಪ್ರಕಟಣೆಯ ದಿನಾಂಕದಿಂದ 60 ದಿನಗಳ ಒಳಗಾಗಿ ಮುಖ್ಯಾಧಿಕಾರಿ/ ಸದಸ್ಯ ಕಾರ್ಯದರ್ಶಿಗಳು, ಪಟ್ಟಣ ಪಂಚಾಯಿತಿ ಯೋಜನಾ ಪ್ರಾಧಿಕಾರ, ಜಗಳೂರು 
ಇವರಿಗೆ ಲಿಖಿತವಾಗಲಿ / ನೊಂದಾಯಿತ ಅಂಚೆ ಮೂಲಕವಾಗಲಿ ಸಲ್ಲಿಸಲು ತಿಳಿಸಲಾಗಿದೆ. 


PD - 21 


ಅಧ್ಯಕ್ಷರು 
ಪಟ್ಟಣ ಪಂಚಾಯಿತಿ ಯೋಜನಾ ಪ್ರಾಧಿಕಾರ, 


ಸದಸ್ಯ ಕಾರ್ಯದರ್ಶಿ / ಮುಖ್ಯಾಧಿಕಾರಿಗಳು 
ಪಟ್ಟಣ ಪಂಚಾಯಿತಿ ಯೋಜನಾ ಪ್ರಾಧಿಕಾರ, 


Sc - 05 


ಜಗಳೂರು 


ಜಗಳೂರು 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


